ಕರ್ನಾಟಕ ವಿಧಾನ ಪರಿಷತ್ತು 


1 ಚುಕ್ಕೆಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


|) 


ಮಧ್ಯೆ ಉಂಟಾಗುವ 
ಸಂಘರ್ಷಗಳನ್ನು ತಪ್ಪಿಸಲು 
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ |. 
ಯೋಜನೆಗಳೇನು; ಇವುಗಳನ್ನು 
ಎಷ್ಟರ ಮಟ್ಟಿಗೆ 
ಅನುಷ್ಕ್ಠಾನಗೊಳಿಸಲಾಗಿದೆ? 

(ವಿವರ ನೀಡುವುದು). 


448(546) 
2, ಸದಸ್ಯರ ಹೆಸರು ಶ್ರೀ ಕೆ.ಎ. ತಿಪ್ಪೇಸ್ವಾಮಿ 
(ನಾಮನಿರ್ದೇಶನ ಹೊಂದಿದವರು) 
3) ಉತ್ತರಿಸುವ ದಿನಾಂಕ 09-03-2020 
4 ಉತ್ತರಿಸುವವರು ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ 
ಸಚಿವರು. 
ಸಂ. ` ಪ್ರಶ್ನೆ "7 ಉತ್ತರ _ 
ಅ) [ರಾಜ್ಯದ ಯಾವ ' ಯಾವ | ರಾಜ್ಯದ ಮೈಸೂರು, ಕೊಡಗು, ಹಾಸನ, ಚಿಕ್ಕಮಗಳೂರು, 
"| ಜಿಲ್ಲೆಗಳಲ್ಲಿ. ಆನೆಗಳ ದಾಳೆ | ಚಾಮರಾಜನಗರ, ರಾಮನಗರ, ತುಮಕೂರು, ಶಿವಮೊಗ್ಗ ಮತ್ತು 
ನಡೆಯುತ್ತಿರುತ್ತದೆ; . | ಕೋಲಾರ ಜಿಲ್ಲೆಗಳಲ್ಲಿ ಆನೆಗಳ ಹಾವಳಿ ನಡೆಯುತ್ತಿರುತ್ತದೆ. 
| |ಕಳೆದ 3 ವರ್ಷಗಳಲ್ಲಿ ಆನೆಗಳ | ಕಳೆದ 3 ವರ್ಷದಲ್ಲಿ ಆನೆ ದಾಳಿಯಿಂದ ಉಂಟಾದ ಮಾನವ ಪ್ರಾಣ 
"| ಹಾವಳಿಯಿಂದ ಮೃತಪಟ್ಟವರ | ಹಾನಿ ಪ್ರಕರಣಗಳು ಹಾಗೂ ಆನೆ ಒಳಗೊಂಡಂತೆ ಇತರೆ 
ಸಂಖ್ಯೆ ಎಷ್ಟು: ಅವರಿಗೆ ನೀಡಿರುವ | ವನ್ಯಪ್ರಾಣಿಗಳಿಂದ ಉಂಟಾದ ಬೆಳೆಹಾನಿ ಪ್ರಕರಣ ಹಾಗೂ 
ಪರಿಹಾರ ಧನ ಎಷ್ಟು; ಆಗಿರುವ | ಪಾವತಿಸಿದ ದಯಾತ್ಮಕ ಧನದ ವಿವರ ಈ ಕೆಳಕಂಡಂತಿದೆ. 
ಬೆಳೆ ನಷ್ಠ ಎಷ್ಟು: ಬೆಳೆ ನಷ್ಟ (ರೂ.ಗಳಲ್ಲಿ) 
ಉಂಟಾದ ರೈತರಿಗೆ ಪರಿಹಾರ ವರ್ಷ ಮಾನವ ಪ್ರಾಣ ಹಾನಿ ಬೆಳೆನಾಶ 
ನೀಡಲಾಗಿದೆಯೇ; ಪ್ರಕರಣ] ಮೊತ್ತ [ಪ್ರಕರ ಮೊತ್ತ 
' ' ಸಂಖ್ಯೆ ಸಂಖೆ _ 
2016-17 | 48 240,00,000.00 | 18985 |7,05,67,426.00 
2017-18 35 175,00,000.00 | 27525 f13,69,16,590.00 
2018-19 26 130,00,000.00 | 19913 [10,28,13,410.00 
2019-20 34 177,50,000.00 | 7524 5,21,02,865.00 
(ಡಿಸೆಂಬರ್‌- 
19ರ ವರೆಗೆ) 
ಕಾಡು ಪ್ರಾಣಿ ಮತ್ತು ಮಾನವನ ವನ್ಯಪ್ರಾಣಿ ಮತ್ತು ಮಾನವನ ಮಧ್ಯೆ ' ಉಂಟಾಗುವ 


ಸಂಘರ್ಷಗಳನ್ನು ತಪ್ಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ 
ಕೆಳಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸುತಿವೆ. . 


ಕ್ರ 
ಸು೦ 


ಲೆಕ್ಕಶೀರ್ಷಿಕೆ 


ರಾಜ್ಯವಲಯ ಯೋಜನೆಗಳು 
1 1 2406-02-110-0-54-ಪ್ರಾಕೃತಿಕ ವನ್ಯಜೀವಿ 
ಸ೦ರಕ್ಷಣೆ, ವನ್ಯಜೀವಿ ಆವಾಸಸ್ಥಾನಗಳ 
ನಿರ್ವಹಣೆ, ಮಾನವ-ವನ್ಯಪ್ರಾಣಿ ಸಂಘರ್ಷ 
ನಿಯಂತ್ರಣ-139-ಪ್ರಧಾನ ಕಾಮಗಾರಿಗಳು 
4406-01-101-0-01-ಉಪಯೋಗಿತ ರೈಲ್ವೆ 
ಹಳಿಗಳ ಬ್ಯಾರಿಕೇಡ್‌ ನಿರ್ಮಾಣದಿಂದ 
ಮಾನವ-ವನ್ಯ ಪ್ರಾಣಿ ಸಂಘರ್ಷ ನಿಯಂತ್ರಣ- 
12-ಬಂಡಪವಾಳ ಬೆಚ್ಚಗಳು 

ಕೇಂದ್ರ ಪುರಸ್ಕೃತ ಯೋಜನೆಗಳು 
1 ]2406-02-10-0-02-ಹುಲಿ  ಯೋಜನೆ39- 
| ಪ್ರಧಾನ ಕಾಮಗಾರಿಗಳು 
2 | 2406-02-110-0-23 ಆನೆ ಯೋಜನೆ 
2406-02-110-0-47 ಕೇಂದ್ರ ಪುರಸ್ಕೃತ ಸಮಗ್ರ 
ವನ್ಯಜೀವಿ ಆವಾಸ ಸ್ಥಾನಗಳ ಅಭಿವೃದ್ಧಿ 139- 
ಪ್ರಧಾನ ಕಾಮಗಾರಿಗಳು 


5 


ಮೇಲ್ಕಂಡ ಯೋಜನೆಗಳ ಅನುಷ್ಠಾನದಿಂದಾಗಿ ರಾಜ್ಯದಲ್ಲಿ 
ವನ್ಯಪ್ರಾಣಿ ಮತ್ತು ಮಾನವನ ಮಧ್ಯೆ ಉಂಟಾಗುವ 
ಸಂಘರ್ಷಗಳನ್ನು ಈ ಕೆಳಕಂಡ ಕಾಮಗಾರಿಗಳನ್ನು 
ಕೈಗೊಳ್ಳುವ ಮುಖಾಂತರ ತಡೆಯಲಾಗುತ್ತಿದೆ. 


1 ಸೌರಶಕ್ತಿ ಬೇಲಿ ನಿರ್ಮಾಣಃ ನಿರ್ವಹಣೆ. 

ವ ಆನೆ ತಡೆ ಕಂದಕ ನಿರ್ಮಾಣ/ನಿರ್ವಹಣೆ. 

3) ಪನ್ಯಪ್ರಾಣಿಗಳಿಗೆ ಕುಡಿಯುವ ಎೀರಿಗಾಗಿ ಕೆರೆಗಳ 
ನಿರ್ಮಾಣ/ನಿರ್ವಹಣೆ. 

4 ಬೇಟಿ ತಡ ಶಿಬಿರ ಹಾಗೂ ಕ್ಲಿಪ್ರ ಸ್ಪಂದನ ಪಡೆ (pd 
Response Teams) ತಂಡಗಳಿಗೆ ನಿಸ್ತಂತು ಮೂಲಕ 
ಮಾಹಿತಿ ಸಂಪಹನ ಮಾಡಲಾಗುತ್ತಿದೆ. 

5) ವನ್ಯಪ್ರಾಣಿಗಳ ಹಾವಳಿಯನ್ನು ಪರಿಣಾಮಕಾರಿಯಾಗಿ 
ವಿಯಂತಿಸಲು ರೈಲ್ವೆ ಹಳಿಗಳನ್ನು ಉಪಯೋಗಿಸಿ 
ಬ್ಯಾರಿಕೇಡ್‌ ನಿರ್ಮಿಸುವ ' ಕಾಮಗಾರಿಯನ್ನು 
ಕೈಗೊಳ್ಳಲಾಗಿದೆ. 

6) ವನ್ಯಪ್ರಾಣಿಗಳ ಚಲನ-ವಲನದ ಮಾಹಿತಿಯನ್ನು 
ಸಂಗ್ರಹಿಸಲು 24 ಗಂಟೆ ಕಾರ್ಯನಿರ್ವಹಿಸುವ ಮಾಹಿತಿ 
ಕೇಂದ್ರ ಸ್ಥಾಪಿಸಲಾಗಿದೆ. 

7 ಕಾಡಾನೆ ಹಾವಳಿ ಹೆಚ್ಚಾಗಿರುವ ಪ್ರದೇಶಗಳಲ್ಲಿ ಆನೆ 
ಗುಂಪುಗಳ ಒಂದೊಂದು ಗುಂಪಿನ ಒಂದು ವಯಸ್ಕ 
ಹೆಣ್ಗಾನೆಗೆ ರೇಡಿಯೋ ಕಾಲರ್‌ ಅಳವಡಿಸಿ, 24 ಗಂಟೆ 
ಆನೆ ಹಿಂಡಿನ ಚಲನ-ವಲನಗಳ ಮೇಲೆ ನಿಗಾ ವಹಿಸಿ, 
ಸದರಿ ಆನೆಗಳು ಯಾವ ಯಾವ ಪ್ರದೇಶಗಳಲ್ಲಿ 
ಚಲಿಸುತ್ತಿವೆ ಎಂಬ ವಿಷಯವನ್ನು ಎಸ್‌.ಎಂ.ಎಸ್‌. 
ಮುಖಾಂತರ ಸ್ಥಳೀಯ ಜನರಿಗೆ ಆಗಿಂದಾಗ್ಗೆ ಮಾಹಿತಿ 
ನೀಡಲಾಗುತ್ತಿದೆ. 

8) ಸಾರ್ವಜನಿಕರಿಗೆ ಉಪಟಳ ವೀಡುತಿರುವ 
ಕಾಡಾನೆಗಳನ್ನು. ಸೆರೆಹಿಡಿದು ಆಗಿಂದಾಗ್ನೆ ಆನೆ 
ಶಿಬಿರಗಳಿಗೆ ಸ್ಮಳಾಂತರಿಸಲಾಗಿರುತ್ತದೆ. 

9 ರೈತರಿಗೆ ಸೋಲಾರ್‌ ಬೇಲಿ ನಿರ್ಮಾಣಕ್ಕೆ ಶೇ 50ರಷ್ಟು ಧನ 
ಸಹಾಯವನ್ನು ಇಲಾಖೆಯಿಂದ ನೀಡಲಾಗುತ್ತಿದೆ. 


ಸಂಖ್ಯೆ: ಅಪಜೀ 35 ಎಫ್‌ ಡಬ್ಬೂ ಎಲ್‌ 2020 


ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ ಸಚಿವರು 


